ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 195 

ಸದಸ್ಯರ ಹೆಸರು ಶ್ರೀ ಡಿ.ಎಸ್‌. ಅರುಣ್‌ (ಸಳೀಯ 
ಸಂಸ್ಥೆಗಳ ಕೇತು) 

ಉತ್ತರಿಸಬೇಕಾದ ದಿನಾಂಕ 16.02.2022 

ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 


ಪ್ರಶ್ರೆ 


ಉತ್ತರೆ 


ಮನೆಗಳಿಗೆ ಪೂರ್ಣ ಪ್ರಮಾಣ ಪರಿಹಾರ 
ನೀಡಲಾಗಿದೆಯೇ .ಬಾಕಿ ಇದ್ದಲ್ಲಿ ಯಾವ 
ಕಾರಣಗಳಿಗೆ ಪರಿಹಾರ/ಮನೆ ನಿರ್ನಿಸಲು 
ಅನುದಾನ ನೀಡಿರುವುದಿಲ್ಲ; 


(ಅ) ರಾಜ್ಯದಲ್ಲಿ ಪ್ರಕೃತಿ ವಿಕೋಪದಿಂದ | 2021ನೇ ಸಾಲಿನ ಜುಲೈ, ಆಗಸ್ಟ್‌, ಅಕ್ಸೋಬರ್‌ ಮತ್ತು ನವೆ 
ಹಾವಿಗೊಳಗಾದ ಮನೆಗಳೆಷ್ಟು ಅಂತಹ | ಮಾಹೆಯಲ್ಲಿ ಉಂಟಾದ ಅತಿವ್ಯಷ್ಠಿ/ಪ್ರವಾಹದಿಂದ 53,021 


೦ಬರ್‌ 


ಮನೆಗಳು ಹಾವಿ ಉಂಟಾಗಿದೆ. ಪೂರ್ಣ ಹಾಗೂ ತೀವ್ರ ಮನೆ ಹಾನಿ 
ಪ್ರಕರಣಗಳಿಗೆ ಮೊದಲ ಕಂತಿನಲ್ಲಿ ತಲಾ ರೂ.95,100/-ರಂತೆ 
ಹಾಗೂ ಭಾಗಶಃ ಹಾನಿಯಾದ ಮನೆಗಳಿಗೆ ತಲಾ ರೂ.50,000/- 
ದಂತೆ ಪರಿಹಾರ ಪಾವತಿಸಲು ರೂ40052ಕೋಟಿಗಳನ್ನು 
ಜಿಲ್ಲಾಧಿಕಾರಿಗಳಿಗೆ ಬಿಡುಗಡ ಮಾಡಲಾಗಿದೆ. ಪೂರ್ಣ ಹಾಗೂ 
ತೀವ್ರ ಮನೆ ಹಾನಿಯಾದ ಸಂತ್ರಸ್ಥರು ಸ್ವತಃ ತಾವೇ ಖುದ್ದಾಗಿ ಮನೆ 
ನಿರ್ಮಿಸಿಕೊಳ್ಳಬೇಕಾಗಿದ್ದು, ಮನೆ ನಿರ್ಮಾಣದ ಪ್ರಗತಿಯನುಸಾರ 
ಹಂತ ಹಂತವಾಗಿ ವಿವಿಧ ಕಂತುಗಳಲ್ಲಿ ಪರಿಹಾರ 
ವತಿಸಲಾಗುತ್ತದೆ. 


[@ ಪ್ರಕೃತಿ 
ಹಾನಿಗೊಳಗಾದ ಮನೆಗಳಿಗೆ ನೀಡಿದ, “ಬಿ 
ಮತ್ತು ವರ್ಗದ ಪರಿಹಾರ ಪಡದ 
ಅಂದರೆ 25-50ಸಾವಿರ) ಬಡವರ 
ಹೆಸರಿನಲ್ಲಿ ವಸತಿ ವಿಗಮದಲ್ಲಿ 1ದಿ. 
ಕ್ರಿಯೇಟ್‌ ಆಗಿದ್ದು ಇವರಿಗೆ ಹೊಸದಾಗಿ 
ವಸತಿ ಯೋಜನೆಯ ಮನೆಗಳನ್ನು ನೀಡಲು 
ಸಾಧ್ಯವಾಗುತ್ತಿಲ್ಲ ಇಂತಹ ಬಡವರ 
ಹಿತಕಾಯಲು ಸರ್ಕಾರದಿಂದ ಯಾವ 
ರೀತಿಯ ಮಾರ್ಗಸೂಚಿಗಳನ್ನು 
ನೀಡಲಾಗುತ್ತಿದೆ? 


ಸಿ" 


ಪೋ 
ವಿಕೋಪದಿಂದ ಸತಿ ಇಲಾಖೆಯ ನಿಯಮಾನುಸಾರ ಒಮ್ಮ ಸರ್ಕಾರದಿಂದ ವಸತಿ 


ಸೌಲಭ್ಯವನ್ನು ಪಡೆದಿರುವಂತಹ ಸಾರ್ವಜನಿಕರು ಮತ್ತೊಮ್ಮೆ 
ವಸತಿ ಯೋಜನೆಯಡಿ ಮನೆಗಳನ್ನು ಪಡೆಯಲು 
ಸಾಧ್ಯವಾಗುವುದಿಲ್ಲ. ಆದರಿಂದ, ಪ್ರಕೃತಿ ವಿಕೋಪದಿಂದ ಮನೆ 
ಹಾನಿ ಪರಿಹಾರ ಪಡೆದಿರುವಂತಹ ಸಂತ್ರಸ್ಮರು ಮತ್ತೊಮ್ಮೆ ವಸತಿ 
ಯೋಜನೆಯಡಿ ಪರಿಹಾರ ಪಡೆಯಲು ಸಾಧ್ಯವಾಗುವುದಿಲ್ಲ. 


ಕಂಇ 50 ಟಿಎನ್‌ಆರ್‌ 2022 


COT 


(ಆರ್‌.ಅಶೋಕ) 
ಕಂದಾಯ ಸಚಿವರು 


